ಕರ್ನಾಟಕ ವಿಧಾನ ಪರಿಷತ್ತು 


ಚುಕ್ತೆ ಗುರುತಿಲ್ಲದ ಪ್ರಶ್ನೆ ಸಂಖೆ 499 
ಶ್ರ ನು ಬ್ರಿ 
| ಡಾ॥ ಸಿ.ಆರ್‌. ಮನೋಹರ್‌ 
ಮಾನ ಸದಸ್ಕರ ಹೆಸರು 
ತಿ (ಸ್ಥಳೀಯ ಸಂಸ್ಥೆಗಳ ಕ್ಷೇತ್ರ 
| ಉತ್ತರಿಸಬೇಕಾದವರು ಅಬಕಾರಿ ಸಚಿವರು 
ಉತ್ತರಿಸಬೇಕಾದ ದಿನಾಂಕ 24-09-2020 

ಕ್ರಸಂ. ಪ್ನೆ ಉತ್ತರ 

ಅ) | ಕೋಲಾರ ಮತ್ತು ಚಿಕ್ಕಬಳ್ಳಾಪುರ ಜಿಲ್ಲೆಯ | ಎಂ.ಎಸ್‌.ಐ.ಎಲ್‌ ಅಂಗಡಿಗಳನ್ನು ಹೊರತುಪಡಿಸಿ 2020-21ನೇ 
ಎಂ.ಎಸ್‌.ಐ.ಎಲ್‌ ಹೊರತುಪಡಿಸಿ ಉಳಿಕೆ | ಅಬಕಾರಿ ಸಾಲಿನಲ್ಲಿ ಕೋಲಾರ ಜಿಲ್ಲೆಯಲ್ಲಿ 231 ಮತ್ತು ಚಿಕ್ಕಬಳ್ಳಾಪುರ 
ಎಷು ಅಂಗಡಿಗಳಿಗೆ ಲೈಸೆ ನ್ಸ್‌ ನೀಡಲಾಗಿದೆ; ಜಿಲ್ಲೆಯಲ್ಲಿ 155 ವಿವಿಧ ಬಗೆಯ ಸನ್ನದ ಗಳನ್ನು ನವೀಕರಿಸಲಾಗಿರುತ್ತದೆ 
| 

ಆ) | ಇವುಗಳಿಂದ ರಾಜ್ಯದ ಬೊಕ್ಕಸಕ್ಕೆ ಎಷ್ಟು | ಸದರಿ ಸನ್ನದುಗಳಲ್ಲಿ ಮಾರಾಟ ಮಾಡಲು ಖರೀದಿಸಿರುವ ಮದ್ಯದ 
ಆದಾಯ ಬರುತ್ತಿದೆ; (ತಾಲ್ಲೂಕುವಾರು | ಮೇಲಿನ ಅಬಕಾರಿ ಸುಂಕ ಮತ್ತು ಹೆಚ್ಚುವರಿ ಅಬಕಾರಿ ಸುಂಕಗಳನ್ನು 

pe) ದ ಲಿ 
ಮಾಹಿತಿ ನೀಡುವುದು) ಉತ್ಪಾದಕ ಡಿಸ್ಸಿಲರಿ/ಬ್ರಿವರೀಸ್‌ ಸ್‌/ವೈನರಿ ಘಟಕಗಳ ಹಂತದಲ್ಲೇ 
ಸಂಗ್ರಹಿಸಲಾಗುತ್ತಿರುವುದರಿಂದ, ಸನ್ನದುಗಳಿಂದ ಸನ್ನದು ಶುಲ್ಕ ಮಾತ್ರ 
ವಾರ್ಷಿಕವಾಗಿ ಸಂಗಹವಾಗುತ್ತಿದೆ. ತಾಲ್ಲೂಕುವಾರು ಆದಾಯದ 
ವಿವರವನ್ನು ಅನುಬಂಧ-1 ರಲ್ಲಿ ನೀಡಿದೆ. 

ಇ) | ಕೋಲಾರ ಮತ್ತು ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ | ಕೋಲಾರ ಜಿಲ್ಲೆಯಲ್ಲಿ 21 ಹಾಗೂ ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ 25 
ಎಷು ಎಂ.ಎಸ್‌.ಐ.ಎಲ್‌ ಅಂಗಡಿಗಳಿಗೆ | ಎಂ.ಎಸ್‌.ಐ.ಎಲ್‌ ಅಂಗಡಿಗಳಿಗೆ ಲೈಸೆನ್ಸ್‌ ನೀಡಲಾಗಿದ್ದು, 
ಲೈಸೆನ್ಸ್‌ ನೀಡಲಾಗಿದೆ? (ತಾಲ್ಲೂಕುವಾರು ತಾಲ್ಲೂಕುವಾರು ಮಾಹಿತಿಯನ್ನು ಅನುಬಂಧ-2 ರಲ್ಲಿ ನೀಡಿದೆ. 
ಸಿಯ i ಗ ಹಿ ಇ 
ಸಂಪೂರ್ಣ ಮಾಹಿತಿ ನೀಡುವುದು) 


ಆಇ 76 ಇಎಲ್‌ಕ್ಕೂ 2020 


(ಹೆಚ್‌ ನಾಗೇಶ್‌) 
ಅಬಕಾರಿ ಸಚಿವರು 


ಅನುಬಂಧ - 1 


ಚಿಕ್ಕಬಳ್ಳಾಪುರ ಮತ್ತು ಕೋಲಾರ ಜಿಲ್ಲೆಗಳಲ್ಲಿ 2020-21ನೇ ಸಾಲಿಗೆ ನವೀಕರಿಸಿರುವ ಸನ್ನದುಗಳಿಂದ 
ಸನ್ನದು ಶುಲ್ಕದ ರೂಪದಲ್ಲಿ ಸಂಗ್ರಹವಾಗಿರುವ ಆದಾಯದ ವಿವರಗಳು 
(ಎಂ.ಎಸ್‌.ಐ.ಎಲ್‌. ಶಾಪ್‌ ಸನ್ನದುಗಳನ್ನು ಹೊರತುಪಡಿಸಿ) 


ಸಂಗ್ರಹವಾದ ಆದಾಯ 
ಕ್ರ ಸಂ. ತಾಲ್ಲೂಕು 
(ರೂ ಕೋಟಿಗಳಲ್ಲಿ) 
ಚಿಕ್ಕಬಳ್ಳಾಹುರ 
1 ಚಿಕ್ಕಬಳ್ಳಾಪುರ 0.68 
2 ಗೌರಿಬಿದನೂರು 0.81 
3 ಬಾಗೇಪಲ್ಲಿ 0.67 
4 ಗುಡಿಬಂಡೆ 0.12 
£) ಜೆಂತಾಮಣಿ 0.89 
6 ಶಿಡ್ಲಘಟ್ಟ 0.66 
ಚಿಕ್ಕಬಳ್ಳಾಪುರ ಒಟ್ಟು 3.82 
ಕೋಲಾರ 
1 ಕೋಲಾರ 3.12 
2 ಮಾಲೂರು 1.96 
3 ಶ್ರೀನಿವಾಸಪುರ 0.94 
4 ಮುಳಬಾಗಿಲು 2.12 
5 ಬಂಗಾರಪೇಟೆ | 4.03 
ಕೋಲಾರ ಒಟ್ಟು 12.17 


ಅನುಬಂಧ - 2 


ಎಂ.ಎಸ್‌.ಐ.ಎಲ್‌ ಸನ್ನದುಗಳ ವಿವರ 


ಎಂ.ಎಸ್‌.ಐ.ಎಲ್‌ ಅಂಗಡಿಗಳಿಗೆ ಲೈಸೆನ್ಸ್‌ 
ಕ್ರಸಂ ಜಿಲ್ಲೆ/ತಾಲ್ಲೂಕು 
ನೀಡಲಾಗಿರುವ ಸಂಖ್ಯೆ 

ಚಿಕ್ಕಬಳ್ಳಾಪುರ 

1 |ಚಿಕ್ಕಬಳ್ಳಾಪುರ 7 

2 |ಗೌರಿಬಿದನೂರು 4 

3 | ಜಿಂತಾಮಣಿ 3 

4 |ಬಾಗೇಪಲ್ಲಿ 4 

5 |ನಿಡಘಟ | 5 

[ae] w 
6 [ಗುಡಿಬಂಡೆ 2 
ಒಟ್ಟು 25 

ಕೋಲಾರ 

1 | ಕೋಲಾರ I 6 

2 | ಮಾಲೂರು 3 

3 | ಶ್ರೀನಿವಾಸಪುರ 2 

4 | ಬಂಗಾರಪೇಟೆ 4 

5 | ಮುಳಬಾಗಿಲು 5 

6 ಕೆ.ಜಿ.ಎಫ್‌ 1 

ಒಟ್ಟು 21 


